ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 162(188) 

ಸದಸ್ಯರ ಹೆಸ ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ : 03.03.2020 

ಉತ್ತರಿಸುವ ಸಚಿವರು ಗಣಿ ಮತ್ತು ಭೂವಿಜ್ಞಾನ ಸಚಿವರು 


ಸಂ. ಪಶ್ನೆ ಉತ್ತರ 
ಅ) |ಜಲ್ಲಿ ಕ್ರಷರ್‌ಗಳ ಮಾಲೀಕರಿಂದ | ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮಗಳು, 
ಸರ್ಕಾರಕಿ ಕಳೆದ ಎರಡು | 1994ರ ನಿಯಮ 36ರಂತೆ ಕಲ್ಲುಗಣಿ ಗುತಿಗೆದಾರರು 
¥ RD) ಕಿ _ ವ 
ಪರ್ಷಗಂಂಡೆ ಐರಡೆಣಾಗತುವ ಭಾಃ | 3 ಪನೇತಪಲ್ನಿ 'ಕೆಗದು ಸಾಗಾಣಿಕೆ ಮಾಡುವ 
ಉಪಖನಿಜಕ್ತೆ ರಾಜಧನ ಸಂಗಹಿಸಲಾಗುತ್ತದೆ. 
ರಾಯಧನವೆಷ್ಟು; ಈ ಬಾಕಿ is 2 
ಕ ಕರ್ನಾಟಕ ಕಲುಪುಡಿ ಮಾಡುವ ಘಟಕಗಳ 
ಹಾಪಾತ ತ ನಿಯಂತ್ರ ನಯನ, 2012ರ ನಿಯಮ 3-B ರ 
ನಿಯಂತ್ರಣ ್ಯ - ೦ತೆ 
ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ; ಹ # ರ 
ಕಲ್ಲುಪುಡಿ ಘಟಕಗಳು ಇಲಾಖೆಯ tegrated Lease 
Management Systm ತಂತ್ರಾಂಶದಲ್ಲಿ ನೋಂದಣಿ 
ಮಾಡಿಸಬೇಕಾಗಿರುತ್ತದೆ. ನಂತರ ಪರವಾನಿಗೆ ಹೊಂದಿದ 
ಕಲ್ಲುಗಣಿ ಗುತ್ತಿಗೆದಾರರಿಂದ ರಾಜಧನ ಪಾವತಿಯಾಗಿರುವ 
ಕಚ್ಚಾ ಕಟ್ಟಡ ಖನಿಜ ರವಾನೆ ಪರವಾನಗಿಯನ್ನು ಪಡೆದು 
ಕ್ರಷರ್‌ ಘಟಕದಲ್ಲಿ ಅಂತಿಮ ಉತ್ತೆನ್ನೆವನ್ನು ಉತ್ಪಾದಿಸಿದ 
ಸಂತರ ಸೆಕೆಂಡರಿ ಪರವಾನಿಗೆಯೊಂದಿಗೆ ಸದರಿ 
ಉತ್ಪನ್ನವನ್ನು ಸಾಗಾಣಿಕೆ ಮಾಡಬಹುದಾಗಿರುತ್ತದೆ. ಜಲ್ಲಿ 
ಕ್ರಷರ್‌ ಮಾಲೀಕರಿಂದ ರಾಜಧನ' ಸಂಗ್ರಹಿಸಲು 
ನಿಯಮಗಳಲ್ಲಿ ಅವಕಾಶವಿರುವುದಿಲ್ಲ. 
ಕಳೆದ ಎರಡು ವರ್ಷಗಳಲ್ಲಿ ಕಲ್ಲುಗಣಿ ಗುತ್ತಿಗೆದಾರರು 
ಪಾವತಿಸಬೇಕಾದ ಬಾಕಿ ರಾಜಧನದ ವಿವರ 
ಕೆಳಕಂಡಂತಿದೆ: 
ಕ..ಸಂ.] ವರ್ಷ ಬಾಕಿ ರಾಜಧನ (ಲಕ್ಷಗಳಲ್ಲಿ) 
1 2017-18 118514.42 
2 2018-19 150342.49 
ಆ) | ಮುಟ್ಟುಗೋಲು ಹಾಕಿದ ಜಲ್ಲಿಕಲ್ಲು | ಜಲ್ಲಿ ಕಷರ್‌ ಘಟಕಗಳಿಂದ ಯಾವುದೇ ಉಪಖನಿಜವನ್ನು 
ಮತ್ತು ಇತರ ಖನಿಜಗಳ ಮೊತ್ತವೆಷ್ಟು; ಮುಟ್ಟುಗೋಲು ಹಾಕಿಕೊಂಡಿರುವುದಿಲ್ಲ. 
ಪ್ರಸ್ತುತ ಈ ಮುಟ್ಟುಗೋಲು ಹಾಕಿದ 
ಜಲ್ಲಿಕಲ್ಲುಗಳನ್ನು ಯಾವ ರೀತಿ ವಿಲೇ 
ಮಾಡಲಾಗಿದೆ; ಇವುಗಳ 
ಮಾರಾಟದಿಂದ ಬಾಕಿ ಇರುವ 
ರಾಯಧನವನ್ನು ವಸೂಲು ಮಾಡಲು 
| ಸರ್ಕಾರ ಯಾವ ಕ್ರಮ ಕೈಗೊಂಡಿದ; 


ಆಶ 


ಇ) 


ಕಷರ್‌ ಘಟಕಗಳ 


ಯಾವ ಯಾವ ಕ್ರಷರ್‌ನಲ್ಲಿ ಎಷ್ಟೆಷ್ಟು 
ಜಲ್ಲಿಕಲ್ಲುಗಳ ದಾಸ್ತಾನಿದೆ; 
ಸ್ಥಿತಿಗತಿ ಬಗ್ಗೆ 
ಡ್ರೋಣ್‌ ಸರ್ವೆ ನಡೆಸಲಾಗಿದೆಯೇ; 
ಇಲ್ಲವಾದಲ್ಲಿ ಯಾವಾಗ 
ನಡೆಸಲಾಗುವುದು? 


2018-19ನೇ ಸಾಲಿನಲ್ಲಿ ರಾಜ್ಯದಲ್ಲಿ ```'ಮಂಜೂರು 
ಮಾಡಲಾಗಿದ್ದ ಕಲ್ಲುಗಣಿ ಗುತ್ತಿಗೆ ಪ್ರದೇಶಗಳನ್ನು ಡೋಣ್‌ 
ಸರ್ವೆ ಕಾರ್ಯ ನಡೆಸಲಾಗಿರುತ್ತದೆ. ಗುತಿಗೆದಾರರು 
ಸಂಚಿತ ಆಡಿಟ್‌ ಪ್ರಮಾಣಕ್ಕಿಂತ ಅಧಿಕವಾಗಿ 
ಉಪಖನಿಜವನ್ನು ಉತ್ಪಾದಿಸಿ ಖನಿಜ" ರವಾನೆ ಪರವಾನಗಿ 
ಪಡೆಯದೆ ನಿಯಮ ಉಲ್ಲಂಘಿಸಿ ಸಾಗಾಣಿಕೆ ಮಾಡಿರುವ 
ಪ್ರಮಾಣಕ್ಕೆ ರಾಜಧನದ 05 ಪಟ್ಟು ದಂಡವನ್ನು ವಿಧಿಸಿ 
ಪಾವತಿಸುವಂತೆ. ಗುತ್ತಿಗೆದಾರರಿಗೆ - ನೋಟೇಸ್‌ ಜಾರಿ 
ಮಾಡಲಾಗಿರುತ್ತದೆ. 


ಇಲಾಖೆಯಿಂದ ದಂಡ ಪಾವತಿಸುವಂತೆ ನೀಡಿರುವ 


ನೋಟೀಸ್‌ಗಳನ್ನು ಪ್ರಶ್ನಿಸಿ ಕೆಲವು ಗುತ್ತಿಗೆದಾರರು ಮಾನ್ಯ 
ಉಚ್ಛ ನ್ಯಾಯಾಲಯದಲ್ಲಿ ರಿಟ್‌ ಅರ್ಜಿಗಳ ಸನ್ನು 
ದಾಖಲಿಸಿರುತ್ತಾೆ. 


ಮಾನ್ಯ ಉಚ್ಚ ನ್ಯಾಯಾಲಯವು ರಿಟ್‌ ಅರ್ಜಿ ಸಂಖ್ಯೆ 
13252/2019ರ ಆದೇತ ದಿನಾಂಕ 28.11.2019 ಮತ್ತು 
29870/2019ರ ಆದೇಶ ದಿನಾಂಕ 0.12. 2019 ರಲ್ಲಿ 
ಇಲಾಖೆಯಿಂದ ಬಾಕಿ ಪಾವತಿಸುವಂತೆ ಗ 
ನೋಟೀಸ್‌ಗಳನ್ನು ವಜಾಗೊಳಿಸಿದ್ದ, ುತ್ತಿಗೆದಾರರಿಗೆ 
ವೈಯಕ್ತಿಕ ವಿಜಾರಣೆ ನಡೆಸಿ ಸ ಪಡೆದ 
ನೆಂತರ ದಂಡ ಪಾವತಿ ಕುರಿತು ಆದೇಶ ಜಾರಿ 
ನಿರ್ದೇಶನ ನೀಡಲಾಗಿರುತ್ತದೆ. 

ಮಾನ್ಯ ಉಚ್ಛ ನ್ಯಾಯಾಲಯದ ವಿವಿಧ ರಿಟ್‌ ಅರ್ಜಿ 
ಪ್ರಕರಣಗಳಲ್ಲಿನ ಆದೇಶದನ್ವಯ ಗುತ್ತಿಗೆದಾರರ 
ಸಮ್ಮುಖದಲ್ಲಿ ಕಲ್ಲುಗಣಿ ಗುತ್ತಿಗೆ ಪ್ರದೇಶಗಳ `ಡೋಣ್‌ 
ಸರ್ವೆ' ಕಾರ್ಯ ಕೈಗೊಂಡು" ಗುತ್ತಿಗೆದಾರರು ಸಂಚಿತ 
ಆಡಿಟ್‌ ಪ್ರಮಾಣಕ್ಕಿಂತ ಅಧಿಕವಾಗಿ ಉಪ ಖನಿಜವನ್ನು 
ಉತ್ಪಾದಿಸಿ ಖನಿಬ ರವಾನೆ ಪರವಾನಗಿ ಪಡೆಯದ 
ನಿಯಮ ಉಲ್ಲಂಘಿಸಿ ಖನಿಜ ಸಾಗಾಣಿಕೆ ಮಾಡಿದ್ದಲ್ಲಿ 
ನಿಯಮಾನುಸಾರ ಮುಂದಿನ ಕ್ರಮ ಜರುಗಿಸಲಾಗುತ್ತಿದೆ. 


ಸಂಖ್ಯೆ: ಸಿಐ 82 ಎಂಎಂಎನ್‌ 2020 


ಮ 


(ಸಿ.ಸಿ. ಪಾಟೀಲ) 
ಗಣೆ ಮತ್ತು ಭೂವಿಜ್ಞಾನ ಸಚಿವರು 


